ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


339 


ವ ಸೆದಸ್ಯರಹೆಸರು ಶ್ರೀ ಎಂ.ಎ. ಗೋಪಾಲಸ್ವಾಮಿ 
(ಸ್ಥಳೀಯ ಸಂಸ್ಥೆಗಳ ಚುನಾಯಿತರಾದವರು) 
3) ಉತ್ತರಿಸಬೇಕಾದ ದಿನಾಂಕ 03-02-2021 
4 ಉತ್ತರಿಸಬೇಕಾದ ಸಚಿವರು ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಜಿವರು 
ಪ್ರಶ್ನೆ ಉತ್ತರ 
ಅ) | ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಮೀನುಗಾರಿಕೆ ನಡೆಸಲು" ಮೀನುಗಾರಿಕೆ 
ಮೀನುಗಾರಿಕೆ ನಡೆಸಲು 1 ಇಲಾಖೆ ವ್ಯಾಪ್ತಿಯ 172 ಇಲಾಖೆ ಕೆರೆಗಳು, 3 ಜಲಾಶಯಗಳು ಮತ್ತು 
ಲಭ್ಯವಿರುವ 97 ಕಿ.ಮೀ. ನದಿ ಭಾಗಗಳು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 
| ಮೀನುಗಾರಿಕೆ ಇಲಾಖೆ 3608. ಕೆರೆಗಳು ಮೀನುಗಾರಿಕೆಗೆ ಲಭ್ಯವಿರುತ್ತವೆ. ಜಿಲ್ಲೆಯಲ್ಲಿರುವ 
ಮತ್ತು ಗ್ರಾಮ ಜಲಸಂಪನ್ಮೂಲಗಳನ್ನು ಗುತ್ತಿಗೆ ಪಡೆದ ಗುತ್ತಿಗೆದಾರರು 
| ಪಂಚಾಯಿತಿ ವಿಸ್ತೀರ್ಣಕ್ಕನಮುಗುಣಪಾಗಿ ಖಮೀನುಮರಿಗಳನ್ನು ದಾಸ್ತಾನು 
ವ್ಯಾಪ್ತಿಗೊಳಪಡುವ ಜಲ ಮಾಡುತ್ತಾರೆ. ಸದರಿ ಜಲಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಲು 
ಸಂಪನ್ಮೂಲಗಳು ಈ ಕೆಳಗೆ ತಿಳಿಸಿದ ವಿವಿಧ ಯೋಜನೆಗಳನ್ನು ಇಲಾಖೆಯಿಂದ 
ಯಾವುವ (ಮಾಹಿತಿ ಅನುಷ್ಠಾನಗೊಳಿಸಲಾಗುತ್ತಿದೆ. 
ನೀಡುವುದು) ಸದರಿ * “ಮತ್ಯೃಕೃಷಿ ಆಶಾಕಿರಣ” ಯೋಜನೆಯಡಿ ಕೆರೆಗಳಲ್ಲಿ ಮೀನು 
ಜಲಸಂಪನ್ಯೂಲಗಳನ್ನು 
ಯಾವ ರೀತಿ ಉತ್ಪಾದನೆಯನ್ನು ಹೆಚ್ಚಿಸಲು ಹಾಗೂ ಮೀನು ಕೃಷಿಗೆ 
_ “ಉತ್ತೇಜನ ನೀಡಲು ಪ್ರತಿ ಹೆಕ್ಟೇರ್‌ಗೆ 4000 ಬಲಿತ ಮೀನು 
ಅಭಿವೃದ್ಧಿಪಡಿಸಲಾಗಿದ; ಮರಿಗಳನ್ನು ಹಾಗೂ 2 ಟನ್‌ ಕೃತಕ ಆಹಾರವನ್ನು 
(ತಾಲ್ಲೂಕುವಾರು ವಿವರ ಖರೀದಿಸಲು ಘಟಕ ವೆಚ್ಚದ ಶೇ.50 ರಷ್ಟು ಹಾಗೂ ಗರಿಷ್ಠ 
ನೀಡುವುದು) ರೂ. 27,000-00 ಗಳನ್ನು ನೀಡಲಾಗುತ್ತಿದೆ. 


* ರಾಜ್ಯದ ಜಲಪುದೇಶದಲ್ಲಿ ಪ್ರತಿ ಹೆಕ್ಟೇರ್‌ ಉಪಯುಕ್ತತಾ 
ಜಲವಿಸ್ತೀರ್ಣಕ್ಕೆ 2000 ಬಲಿತ ಬಿತ್ತನೆ ಮೀನುಮರಿಗಳನ್ನು 
ಮೀನುಗಾರರ ಸಹಕಾರ ಸಂಘಗಳ ಮುಖಾಂತರ 
ಉಚಿತವಾಗಿ ಬಿತ್ತನೆ ಮಾಡಿ ಒಳನಾಡು ಮೀನು 
ಉತ್ಪಾದನೆಯನ್ನು ಹೆಚ್ಚಿಸಲು “ಒಳನಾಡು ಮೀನು ಕೃಷಿಗೆ 
ಪೋತ್ಸಾಹ”' ಯೋಜನೆಯಡಿ ಬಲಿತ ಬಿತ್ತನೆ 
ಮೀನುಮರಿಗಳನ್ನು ಬಿತ್ತನೆ ಮಾಡಲಾಗುತ್ತಿದೆ. 


* ಸರ್ಕಾರಿ ಸ್ವಾಮ್ಯದ ಮೀನುಮರಿ ಉತ್ಪಾದನಾ ಮತ್ತು 
ಪಾಲನಾ ಕೆಂದ್ರಗಳಿಂದ ಖರೀದಿಸಿದ ಎಲ್ಲಾ ತಳಿಗಳ 
ಮೀನುಮರಿ ಬೆಲೆಯ ಶೇ.50 ರಷ್ಟು ಅಂದರೆ ವ್ಯಕ್ತಿಗತ ಗರಿಷ್ಠ 
ರೂ.5000/- ಹಾಗೂ ಸಂಘ ಸಂಸ್ಥೆಗಳಿಗೆ ಗರಿಷ್ಠ 
ರೂ.20,000/-ಗಳ ಮಿತಿಗೊಳಪಟ್ಟು ಸಹಾಯಧನವನ್ನು 
ನೀಡಲಾಗುವುದು. ಮೀನುಗಾರಿಕೆ . ಇಲಾಖೆಯಿಂದ 
ನೋಂದಾಯಿಸಿಕೊಂಡು ಸ್ವಂತ ಕೊಳಗಳಲ್ಲಿ ಮೀನುಮರಿ 
ಪಾಲನೆ ಕೈಗೊಳ್ಳಲು ಮೀನು ಕೃಷಿಕರಿಗೆ ಪ್ರತಿ ಹೆಕ್ಟೇರ್‌ | 


,-. ಜಲವಿಸೀರ್ಣಕ್ಕೆ 50 ಲಕ್ಷ ಸ್ಕಾನ್‌ ಅಥವಾ 1ರ ಲಕ್ಷ"ಫ್ರೈ 
ಖರೀದಿಸಲು ಶೇ.50 ರಷ್ಟು ಗರಿಷ್ಠ ರೂ.25,000-00 ಗಳ 
ಸಹಾಯಧನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. 


* ರಾಜ್ಯದ ಆಯ್ದ ಜಲಾಶಯಗಳಲ್ಲಿ ಬಲಿತ ಮೀನು 
ಮರಿಗಳನ್ನು ಬಿತನೆ ಮಾಡುವ ಮೂಲಕ ಮೀನುಗಾರಿಕೆ 
ಅಭಿವೃದ್ದಿ ಕೈಗೊಳ್ಳುವುದು. ಅಗತ್ಯವಾದ ಬಲಿತ ಬಿತ್ತನೆ 
ಮೀನುಮರಿಗಳನ್ನು  ' ನೋಂದಾಯಿತ ' ಮೀನುಮರಿ 
ಸಾಕಾಣಿಕೆದಾರರಿಂದ ಸರ್ಕಾರವು ನಿಗದಿಪಡಿಸಿದ ದರದಲ್ಲಿ 
ಖರೀದಿಸಲಾಗುವುದು. ಜಲಾಶಯ / ಕೆರೆಗಳ / ನದಿಭಾಗಗಳ 


ತಾಲ್ಲೂಕುವಾರು ಪಟ್ಟಿಯನ್ನು ಅನುಬಂಧ:-1 ಮತ್ತು 
ಅಮುಬಂಧ-2 ರಲ್ಲಿ ನೀಡಲಾಗಿದೆ. 

ಆ) |ಸದರಿ ಜಲ ಸದರಿ ಜಲಸಂಪನೂಲಗಳನ್ನು ಅಭಿವೃದ್ಧಿಪಡಿಸಲು 
ಸಂಪನ್ನೂಲಗಳನ್ನು ವಾರ್ಷಿಕವಾಗಿ ಅಂದಾಜು 26 ಲಕ್ಷ ' ಮೀನುಮರಿಗಳ 
ಅಭಿವೃದ್ಧಿಪಡಿಸಲು ಅಗತ್ಯವಿರುತ್ತದೆ. 

| ವಾರ್ಷಿಕವಾಗಿ ಅಗತ್ಯ . ಹಾಸನ ಜಿಲ್ಲೆಯಲ್ಲಿರುವ ಮೀನುಮರಿ ಪಾಲನಾ 

ವಿರುವ ಮೀನುಮರಿಗಳ, | ಂದ್ರಗಳಿಂದ, ಇಲಾಖೆಯಿಂದ ವಾರ್ಷಿಕವಾಗಿ ಸರಬರಾಜು 

ಪ್ರಮಾಣ ಎಷ್ಟು ಮತ್ತು | £ಗ್ಬುತ್ತಿರುವ ಮೀನುಮರಿಗಳ ಪ್ರಮಾಣ ವರ್ಷವಾರು ವಿವರ 

ಹಾಸನ ಜಿಲ್ಲೆಗೆ ಕೆಳಕಂಡಂತಿದೆ. 

ಇಲಾಖೆಯಿಂದ [ರ ಪ್ರಮಾಣ (ಅಕಗಳನ್ನ) 

ವಾರ್ಷಿಕವಾಗಿ | ವಾರ್ಷಿಕಗುರಿ | ಸರಬರಾಜು 

ಸರಬರಾಜು ಆಗುತ್ತಿರುವ 501748 24.50 21.82 

ಮೀನುಮರಿ Tt 

ಪ್ರಮಾಣವೆಷ್ಟು: 2018-19 53.50 34.13 

ತಳಿದ 3 ವರ್ಷಗಳ 2019-20 | 5350 23.94 

ಮಾಹಿತಿ ನೀಡುವುದು 2020-21 53.50 23.35 
(ಡಿಸೆಂಬರ್‌ 2020ರ 

ಅಂತ್ಯಕ್ಕೆ) 

ಇ) | ಹಾಸನ ಜಿಲ್ಲೆಯಲ್ಲಿ ಹೌದು. 
ಮೀನುಮರಿಗಳಿಗೆ ಬಹಳ 
ಬೇಡಿಕೆ ಇದ್ದು, 
ಮೀನುಮರಿ ಉತ್ಪಾದನೆ 
ಮಾಡಲು ಅನುಕೂಲಕರ 
ಸ್ಮಳಗಳಿದ್ದರೂ ಸಹ 
ಜಿಲ್ಲೆಯಲ್ಲಿ ಮೀನುಮರಿ 
ಉತ್ಪಾದನಾ ಕೇಂದ್ರ 
ಸ್ಥಾಪನೆ ಮಾಡದಿರುವುದು 
ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; 


ಸತ 


| ಬಂದಿದ್ದಲ್ಲಿ, ಯಾವ 
| ಪ್ರದೇಶದಲ್ಲಿ ಮೀನುಮರಿ 


ಉತ್ಪಾದನಾ ಕೇಂದ್ರ 


1 ಸ್ಕಾಪನೆ 


ಮಾಡಲಾಗುವುದು. 


| ಯಾವ ಕಾಲಮಿತಿ 


ಯೊಳಗೆ ಉತ್ಪಾದನಾ 
ಕೇಂದ್ರ ಮಾಡಿ ರೈತರಿಗೆ 


-| ಮೀನುಮರಿಗಳನ್ನು 


ಸರಬರಾಜು 
ಮಾಡಲಾಗುವುದು? 


(ವಿವರ ನೀಡುವುದು) 


7 


ಹಾಸನ ಜಿಲ್ಲೆಯ ಬೇಲೂರು ತಾಲ್ಲೂಕಿನ ಯಗಚಿ 
ಜಲಾಶಯದ ಕೆಳ ಭಾಗದಲ್ಲಿ ಕಸಬಾ ಹೋಬಳಿ ಚಿಕ್ಕ ಬ್ಯಾಡಿಗೆರೆ 
ಗ್ರಾಮಕ್ಕೆ, ಸೇರಿದ 20 ಎಕರೆ ಸರ್ಕಾರಿ ಜಮೀನನ್ನು ಕಾವೇರಿ ನೀರಾವರಿ 
ನಿಗಮದಿಂದ ಮೀನುಗಾರಿಕೆ ಇಲಾಖೆಗೆ ಹಸ್ತಾಂತರಿಸಿಕೊಳ್ಳಲು 
ಈಗಾಗಲೇ ಪತ್ರ ವ್ಯವಹಾರ ಮಾಡಲಾಗಿದೆ. ಜಮೀನು 
ಹಸ್ತಾಂತರವಾದ ನಂತರ ಮೀನುಮರಿ ಉತ್ಪಾದನಾ ಕೇಂದ್ರ 
ಸ್ಮಾಪಿಸಲು ನಿಯಮಾನುಸಾರ ಕ್ರಮವಹಿಸಲಾಗುವುದು. 


ಸಂಖ್ಯ ಪಸಂಮೇ ಇ ಮೇಯೋ 


ದೇಮಗಾರಿಕೆ ಹಾಗೂ 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು ಇವರ ಚುಕ್ಕೆ ಗುರುತಿಲ್ಲದ 
ಪ್ರ ಸಂಖ್ಯೆ: 339ರ - ' 

ಅನುಬಂಧ-1 
ಇಲಾಖೆ ಕೆರೆಗಳು , ಜಲಾಶಯ ಮತ್ತು ನದಿಭಾಗ 


ವಿಲೇವಾರಿ ವಿಧಾನ 


ಕೆರಗಳಿಗೆ ಬಿತ್ತನೆ 
ಮಾಡಿದ 

ಮೀನುಮರಿಗಳು 

(ಸ೦.:ಲಕ್ಷಗಳಲ್ಲಿ) 


ವಿತರಿಸಿದ ಪರವಾನಿಗೆ 


ಅರಕಲಗೂಡು k 

ಆಲೂರು 4 
ಬೇಲೂರು 31 
ಚನ್ನರಾಯಟಿಪ್ಪಣ 30 
ಹಾಸನ... K 
ಹೊಳೆನರಸೀಪುರ 11 
ಸಕಲೇಶಪುರ | 0 
ಹಾಸನ (ಗೊರೂರು) 


“ಒಟ್ಟು 


2490.73 
2131.99 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 
ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:339 ರ » 
ಅನುಬಂಧ-2 


ಗ್ರಾಮ ಪಂಚಾಯಿತಿ ಕೆರೆಗಳು 


ಕೆರೆಗಳಿಗೆ ಬಿತ್ತನೆ 


ಖ್ಹೀಮುಮರಿಗಳು .. 


ಫ್ಲಿರನಸು (ಸಂ..ಲಕ್ಷಗೆಳಲ್ಲಿ) 


"1741.09 
791 1843.97 

962.14 
1309.79 

2147.75 
ಹಾಸನ _3288.63 


ಹೊಳೆನರನೇಷರ 


